Kerala Gazette No. 10 dated 10th March 2020 . 
PART I 


Section iii 


SENT OF 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 23950 / ಲೆಗ್ , ಬಿ2 / 2017/ಕಾನೂನು, ತಿರುವನಂತಪುರಂ, 


2018 ಸೆಪ್ಟಂಬರ್ 7, 

1194 ಸಿಂಹ 22/ 
1940 ಭಾದ್ರಪದ 16, 


2018 ಸೆಪ್ಟಂಬರ್ 7ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ. 


G 16 / 2019 / GPC. 


39 


tri 


2018ರ 44ನೇ ನಂಬ್ರ ಅಧ್ಯಾದೇಶ 
2018ರ ಕೇರಳ ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ 

ಸಂಬಂಧಿಸಿ ಹೆಚ್ಚುವ ಕರ್ತವ್ಯಗಳು) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿ ಕೇರಳ 
ಲೋಕ ಸೇವಾ ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು 

ವಿನಿಯೋಗಿಸುವುದಕ್ಕೆ ವ್ಯವಸ್ಥೆಮಾಡುವುದಕ್ಕಿರುವ 


ನಿ 


ಒಂದು 

ಅಧ್ಯಾದೇಶ 
ಪೀಠಿಕೆ -2017ರ ಕೇರಳ ಲೋಕ ಸೇವಾ ಆಯೋಗ ( ಎಕ್ಸ್ ಬೋರ್ಡಿನ ಕೆಳಗಿನ 
ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧ್ಯಾದೇಶ ( 2017ರ 29 ) ವನ್ನು 2017 
ಡಿಸೆಂಬರ್ 11ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ , 

2018 ಜನವರಿ 22ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018ರ ಕೇರಳ 
ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧ್ಯಾದೇಶ ( 2018ರ 11 ) ವನ್ನು 2018 ಫೆಬ್ರವರಿ 12ನೇ ದಿನಾಂಕದಂದು 
ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ , 

2018 ಫೆಬ್ರವರಿ 26ನೇ ದಿನಾಂಕದಂದು ಆರಂಭವಾಗಿ 2018 ಏಪ್ರಿಲ್ 4ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 


40 


9 


\ 


/ 


ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018ರ ಕೇರಳ 
ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧ್ಯಾದೇಶ ( 2018ರ 29 ) ವನ್ನು 2018 ಏಪ್ರಿಲ್ 7ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ ; 

- 2018 ಜೂನ್ 4ನೇ ದಿನಾಂಕದಂದು ಆರಂಭವಾಗಿ 2018 ಜೂನ್ 25ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018ರ ಕೇರಳ 
ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧ್ಯಾದೇಶ (2018ರ 39 ) ವನ್ನು 2018 ಜುಲೈ 6ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರು ಪ್ರಖ್ಯಾಪಿಸಿರುವುದರಿಂದಲೂ ; 

2018 ಆಗಸ್ಟ್ 30ನೇ ದಿನಾಂಕದಂದು ಆರಂಭವಾಗಿ ಅದೇ ದಿನದಂದು 
ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ ಅಧ್ಯಾದೇಶದ 
ಬದಲು ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಮಸೂದೆಯನ್ನು 
ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ 

ಭಾರತ ಸಂವಿಧಾನದ 213ನೇ ಅನುಚ್ಛೇದದ ( 2) ನೇ ಖಂಡದ ಉಪ- ಖಂಡ ( ಎ) 
ಪ್ರಕಾರ ಪ್ರಸ್ತುತ ಅಧ್ಯಾದೇಶದ ಪ್ರಾಬಲ್ಯವು 2018 ಅಕ್ಟೋಬರ್ 11ನೇ ದಿನಾಂಕದಂದು 
ಮುಕ್ತಾಯವಾಗುವುದರಿಂದಲೂ ; 

ಪ್ರಸ್ತುತ ಆಧ್ಯಾದೇಶದ ಉಪಬಂಧಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗು ತಾನು ತುರ್ತು 
ಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 


ಈಗ, ಆದುದರಿಂದ , ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ ( 1 ) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2018ರ ಕೇರಳ 
ಲೋಕ ಸೇವಾ ಆಯೋಗ ( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧ್ಯಾದೇಶವೆಂದು ಕರೆಯಬಹುದು. 

2 ) ಇದು ಗಜೆಟ್ ಅಧಿಸೂಚನೆಯ ಮುಖೇನ, ಸರಕಾರ ನಿಗದಿಪಡಿಸುವ 
ದಿನಾಂಕದಂದು ಜಾರಿಗೆ ಬರುವುದಾಗಿದೆ. 
2. ನಿರ್ವಚನಗಳು ಈ ಅಧ್ಯಾದೇಶದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸದಿದ್ದಲ್ಲಿ, 

( ಎ) “ಸರಕಾರ ” ಎಂದರೆ , ಕೇರಳ ಸರಕಾರ ಎಂದರ್ಥ; 

( ಬಿ) ಲೋಕ ಸೇವಾ ಆಯೋಗ” ಎಂದರೆ , ಕೇರಳ ಲೋಕ ಸೇವಾ 
ಆಯೋಗ ಎಂದರ್ಥ; 

( ಸಿ) ಸೇವೆಗಳು ” ಎಂದರೆ, ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳು ಎಂದರ್ಥ; 

( ಡಿ) ವಕ್ಸ್ ಬೋರ್ಡು” ಎಂದರೆ, 1995ರ ವಕ್ಸ್‌ ಅಧಿನಿಯಮ ( 1995ರ 
43ನೇ ಕೇಂದ್ರ ಅಧಿನಿಯಮ ) ದ 13ನೇ ವಿಭಾಗದ ( 1) ನೇ ಉಪ- ವಿಭಾಗ ಪ್ರಕಾರ 
ರೂಪೀಕರಿಸಿದ ಕೇರಳ ರಾಜ್ಯ ವಕ್ಸ್ ಬೋರ್ಡು ಎಂದರ್ಥ. 

3, ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿ ಲೋಕ ಸೇವಾ 
ಆಯೋಗದ ಕರ್ತವ್ಯಗಳು (1) ವಕ್ಸ್ ಬೋರ್ಡಿನ ಅಧಿಕಾರಿಗಳ ಹಾಗೂ ನೌಕರರ ನೇಮಕಾತಿ 
ಹಾಗೂ ಸೇವಾ ಷರತ್ತುಗಳಿಗೆ ಸಂಬಂಧಿಸಿ ಯಾವುದೇ ಅಧಿನಿಯಮದಲ್ಲೋ ನಿಯಮಗಳಲ್ಲೋ 
ರೆಗ್ಯುಲೇಷನ್‌ಗಳಲ್ಲೋ ಏನೇ ಒಳಗೊಂಡಿದ್ದರೂ , ವಕ್ಸ್ ಬೋರ್ಡಿನ ಆಡಳಿತಾತ್ಮಕ ಸೇವೆಗಳಲ್ಲಿನ 
ಅಧಿಕಾರಿಗಳನ್ನು ಹಾಗು ನೌಕರರನ್ನು ನೇರ ನೇಮಕಾತಿ ಮುಖೇನ ನೇಮಿಸುವುದಕ್ಕೆ ಇಸ್ಲಾಂ 
ಮತದ ಉದ್ಯೋಗಾರ್ಥಿಗಳ ಸೆಲೆಕ್ಟ್ ಲಿಸ್ಟನ್ನು ಸಿದ್ಧಪಡಿಸುವುದು ಲೋಕ ಸೇವಾ ಆಯೋಗದ 
ಕರ್ತವ್ಯವಾಗಿರುವುದು. 


ವಕ್ ಬೋರ್ಡು ಲೋಕ ಸೇವಾ ಆಯೋಗದೊಂದಿಗೆ, 


42 


( ಎ) ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ 
ನೇಮಕಾತಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲೂ 

( ಬಿ) ವಕ್ಸ್ ಬೋರ್ಡಿನ ಕೆಳಗಿನ ಆಡಳಿತಾತ್ಮಕ ಸೇವೆಗಳ ಹುದ್ದೆಗಳಿಗೆ ನೇರ 
ನೇಮಕಾತಿ ಮುಖೇನ ನೇಮಕಾತಿ ಮಾಡುವುದಕ್ಕೆ ಪಾಲಿಸಬೇಕಾದ ತತ್ವಗಳ ಕುರಿತು ಹಾಗು 
ಅಂತಹ ನೇಮಕಾತಿಗಿರುವ ಉದ್ಯೋಗಾರ್ಥಿಗಳ ಯೋಗ್ಯತೆಗೆ ಸಂಬಂಧಿಸಿಯೂ ; 
ಸಮಾಲೋಚಿಸಬಹುದಾಗಿದೆ ಹಾಗೂ ಆ ರೀತಿ ಸಮಾಲೋಚಿಸಲ್ಪಡುವ ಯಾವುದೇ ವಿಷಯದ 
ಕುರಿತು ಸಲಹೆ ನೀಡುವುದು ಲೋಕ ಸೇವಾ ಆಯೋಗದ ಕರ್ತವ್ಯವಾಗಿರುವುದು: 

ಆದರೆ , ಸಾಮಾನ್ಯವಾದ ಅಥವಾ ಯಾವುದೇ ವಿಶೇಷ ವಿಷಯದಲ್ಲಿ ಅಥವಾ 
ವಿಶೇಷ ವರ್ಗದ ವಿಷಯದಲ್ಲಿ ಅಥವಾ ವಿಶೇಷ ಸನ್ನಿವೇಶದಲ್ಲಿ ಲೋಕ ಸೇವಾ 
ಆಯೋಗದೊಂದಿಗೆ ಸಮಾಲೋಚಿಸುವುದು ಅಗತ್ಯವಿಲ್ಲದ ವಿಷಯಗಳು ಯಾವುವೆಲ್ಲಾ 
ಎಂಬುದನ್ನು ವ್ಯಕ್ತಪಡಿಸುವ ನಿಯಮಗಳನ್ನು ಸರಕಾರಕ್ಕೆ ರಚಿಸಬಹುದಾಗಿದೆ. 

(3) ಲೋಕ ಸೇವಾ ಆಯೋಗ ಮತ್ತು ವಕ್ಸ್ ಬೋರ್ಡಿನೊಳಗೆ ಯಾವುದೇ 
ಭಿನ್ನಾಭಿಪ್ರಾಯವಿರುವಲ್ಲಿ ವಕ್ಸ್‌ ಮಂಡಳಿಯು ಆ ವಿಷಯವನ್ನು ಸರಕಾರಕ್ಕೆ ರೆಫರ್ 
ಮಾಡತಕ್ಕದ್ದು ಹಾಗು ಅದರ ಮೇಲಿನ ಸರಕಾರದ ತೀರ್ಮಾನ ಅಂತಿಮವಾಗಿರುವುದಾಗಿದೆ: 

ಆದರೆ , ಲೋಕ ಸೇವಾ ಆಯೋಗದ ವಿರುದ್ದವಾಗಿ ಒಂದು ತೀರ್ಮಾನ 
ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಸರಕಾರವು ಆ ವಿಷಯವನ್ನು ಲೋಕ ಸೇವಾ ಆಯೋಗಕ್ಕೆ 
ರೆಫರ್ ಮಾಡತಕ್ಕದ್ದಾಗಿದೆ. 

4. ನಿಯಮಗಳನ್ನು ರಚಿಸುವುದಕ್ಕಿರುವ ಅಧಿಕಾರ (1) ಸರಕಾರಕ್ಕೆ ಈ ಅಧ್ಯಾದೇಶದ 
ಉದ್ದೇಶಗಳನ್ನು ಜಾರಿಗೆ ತರುವುದಕ್ಕಾಗಿ, ಲೋಕ ಸೇವಾ ಆಯೋಗದೊಂದಿಗೆ ಹಾಗು ವಕ್ಸ್ 
ಬೋರ್ಡಿನೊಂದಿಗೆ ಸಮಾಲೋಚಿಸಿ, ನಿಯಮಗಳನ್ನು ರಚಿಸಬಹುದಾಗಿದೆ. 


ಪ್ರತ್ಯೇಕವಾಗಿ, ಮೇಲೆ ಹೇಳಿದ ಅಧಿಕಾರದ ಸಾಮಾನ್ಯಾಯಕ್ಕೆ ಭಂಗವಾಗದಂತೆ , 
ಅಂತಹ ನಿಯಮಗಳಲ್ಲಿ, 

( ಎ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದಕ್ಕೆ ವಕ್ಸ್ 
ಬೋರ್ಡು ಪಾಲಿಸಬೇಕಾದ ಕಾನೂನು ಕ್ರಮ; 
G, 16/2019/ GPC . 

43 


( ಬಿ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವ ಉದ್ದೇಶಕ್ಕಾಗಿ 
ಆನುಷಂಗಿಕ ವಾದುದೊ ಅವಶ್ಯಕ ವಾದುದೇ ಆದ ಯಾವುದೇ ವಿಷಯಕ್ಕೆ ; 
ವ್ಯವಸ್ಥೆಮಾಡಬಹುದಾಗಿದೆ. 

( 3) ಈ ಅಧ್ಯಾದೇಶದ ಪ್ರಕಾರ ರಚಿಸಿದ ಪ್ರತಿಯೊಂದು ನಿಯಮವನ್ನು, ಅದನ್ನು 
ರಚಿಸಿದ ನಂತರ, ಆದಷ್ಟು ಬೇಗನೇ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ, ಅದನ್ನು ಒಂದು ಅಧಿವೇಶನದಲ್ಲೂ ಮುಂದುವರಿದ ಎರಡು ಅಧಿವೇಶನಗಳಲ್ಲೋ 
ಒಳಗೊಳ್ಳಬಹುದಾದ ಒಟ್ಟು ಹದಿನಾಲ್ಕು ದಿವಸಕ್ಕೆ ಮಂಡಿಸತಕ್ಕದ್ದು ಮತ್ತು ಆ ರೀತಿ 
ಮಂಡಿಸಿದ ಅಧಿವೇಶನ ಅಥವಾ ನಿಕಟಾನಂತರದ ಅಧಿವೇಶನ ಕೊನೆಗೊಳ್ಳುವುದಕ್ಕಿಂತ 
ಮುಂಚಿತವಾಗಿ, ವಿಧಾನಸಭೆಯು ಆ ನಿಯಮದಲ್ಲಿ ಯಾವುದೇ ಬದಲಾವಣೆ ಮಾಡುವುದೋ 
ಅಲ್ಲದಿದ್ದಲ್ಲಿ ಆ ನಿಯಮವನ್ನು ರಚಿಸಬೇಕಿಲ್ಲವೆಂದು ತೀರ್ಮಾನಿಸುವುದೋ ಮಾಡುವುದಾದಲ್ಲಿ, 
ಆ ನಿಯಮಕ್ಕೆ ಅನಂತರ , ಆಯಾಯ ವಿಷಯದಂತೆ , ಆರೀತಿ ಬದಲಾವಣೆ ಮಾಡಿದ 
ರೀತಿಯಲ್ಲಿ ಮಾತ್ರ ಪರಿಣಾಮವಿರುವುದು ಅಲ್ಲದಿದ್ದಲ್ಲಿ ಯಾವುದೇ ಪರಿಣಾಮ 
ಇಲ್ಲದಾಗುವು ದಾಗಿದೆ ; ಹಾಗಿದ್ದರೂ ಅಂತಹ ಯಾವುದೇ ಬದಲಾವಣೆ ಯೋ 
ರದ್ದುಗೊಳಿಸುವಿಕೆಯೋ ಆ ನಿಯಮ ಪ್ರಕಾರ ಹಿಂದೆ ಮಾಡಿದುದರ ಸಿಂಧುತ್ವಕ್ಕೆ ಭಂಗಬರದ 
ರೀತಿಯಲ್ಲಿ ಆಗಿರತಕ್ಕದ್ದು. 

5. ರದ್ದತಿ ಮತ್ತು ರಕ್ಷಣೆ (1) 2018ರ ಕೇರಳ ಲೋಕ ಸೇವಾ ಆಯೋಗ 
( ವಕ್ಸ್ ಬೋರ್ಡಿನ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು) ಅಧ್ಯಾದೇಶ 
( 2018ರ 39) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ಮಾಡಿದ 
ಅಥವಾ ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ 
ಮಾಡಿರುವುದಾಗಿಯೋ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


ಪಿ , ಸದಾಶಿವ 
ರಾಜ್ಯಪಾಲರು. 


44 


